J 
ಕರ್ನಾಟಕ ವಿಧಾನ ಪರಿಷತ್ತು 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀ ಬಿ.ಜಿ.ಪಾಟೀಲ್‌ (ಸ್ಥಳಿಯ 
ಸಂಸ್ಥೆಗಳ ಕ್ಲೇತ್ರ) 
ಚುಕ್ಕೆ ಗುರುತ್ತಿಲ್ಲದ ಪ್ರೆ ಸಂಖ್ಯೆ 24 
ಉತ್ತರಿಸಬೇಕಾದ ದಿನಾಂಕ 21.12.2018 


ಕಲಬುರಗಿ ಮತ್ತು ಯಾದಗಿರ ಸಹಕಾರಿ ಬ್ಯಾಂಕ (ಡಿ.ಸಿ.ಸಿ)ನಲ್ಲಿ ಸಾಲ ಮನ್ನಾ ಕಲಬುರಗಿ ಮತ್ತು ಯಾದಗಿರ ಸಹಕಾರಿ ಬ್ಯಾಂಕ ನಿ, ಕಲಬುರಗಿ ಇಲ್ಲಿ 2017-18ನೇ ಸಾಲಿನ 


ವಿಷಯದಲ್ಲಿ ಅವ್ಯವಹಾರ ನಡೆದಿರುವದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


ಅವ್ಯವಹಾರದ ಬಗ್ಗೆ ಸಮರ್ರ ತನಿಜಿ ನಡೆಸಲಾಗಿದೆಯೇ: 


ತಪ್ಪಿಕನ್ಸರ ವಿರುದ್ದ. ಯಾವ ಕ್ರಮ ಕೈಗೊಳ್ಳಲಾಗಿದೇ: (ವಿವರ ನೀಡುವುದು.) 


ಸಾಲ ಮನ್ನಾ ಹಣವನ್ನು ರೈತರಿಗೆ ವಿತರಿನದೆ ಪುನ: ಸಾಲ ನವಿಕರಿಸುತ್ತಿರುವ ಬಗ್ಗೆ ದೊರು 
ಬಂದಿರುತ್ತದೆ. 


ದೂರಿನ ಅಂಶಗಳ ಕುರಿತು ವಿಚಾರಣೆ ನಡೆಸಲು ಸಹಕಾರ ಸಂಘಗಳ ಉಪ ನಿಬಂಧಕರು 
ಯಾದಗಿರ ಇವರಿಗೆ ಸೂಚಿಸಲಾಗಿರುತ್ತದೆ. 


ಸದರಿ ದೂರಿನನ್ನಯ ದಿ19-11-2018ರಂದು ದೂರಿನ ಕುರಿತು ವಿಚಾರಣೆ ನಿಗದಿಪಡಿಸಲಾಗಿದ್ದು, 
ಅದರನ್ವಯ ವಿಚಾರಣೆಗೆ ದೂರುದಾರರು ಗೈರು ಹಾಜರಾಗಿರುತ್ತಾರೆ. 


ದಿನಾಂಕ30-11--2018ರಂದು ನಡೆದ ವಿಚಾರಣೆಯಲ್ಲಿ ದೂರುದಾರರು ಹಾಜರಿರುತ್ತಾರೆ. 
ವ್ಯವಸ್ಥಾಪಕ ನಿರ್ದೆಶಕರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ ನಿ ಕಲಬುರಗಿ ಇವರು ಹಾಜರಿದ್ದು 
ಸದರಿ ದೊರಿನ ಕುರಿತು ಆಕ್ಷೇಪಣೆ ' ಸಲ್ಲಿಸಲು ಕಾಲಾವಕಾಶ ಕೋರಿದ್ದರನ್ನಯ ದಿನಾಂಕ:20-12- 
2018ರಂದು ವಿಚಾರಣೆಯನ್ನು ಮುಂದೂಡಲಾಗಿರುತ್ತದೆ. 


ಸದರಿ ದೂರು ಅರ್ಜಿ ವಿಚಾರಣೆ ಹಂತದಲ್ಲಿರುತ್ತದೆ. ವಿಚಾರಣೆ ಪೂರ್ಣಗೊಂಡ ನಂತರ 
ನಿಯಮಾನುಸಾರ ತಪ್ಪಿತಸ್ಥರ -ವಿರುದ್ಧ “ಕಮ: ಕೈಗೊಳ್ಳಲಾಗುವುದು. 


ಡಿಸಿಸಿ ಬ್ಯಾಂಕ್‌ ಸಿಬ್ಬಂದಿ ಸಾಲ ಮನ್ನಾ ಪಾವತಿಯಲ್ಲಿ ರೈತರಿಂದ ಹಣ 
ವಸೂಲಿ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಬಂದಿದ್ದಲ್ಲಿ 
ಸರ್ಕಾರ ಕೈಗೊಂಡ ಕ್ರಮವೇನು? (ವಿವರ ನೀಡುವುದು.) 


—l 


ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಸಿಓ 315 ಸಿಎಲ್‌ಎಸ್‌ 2018 


